ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ತೆ ಸಂಖ್ಯೆ | 174 
ಮಾಸ್ಯ ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 14/03/2022 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಆರೋಗ್ಯ & ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ) [ಕೊಡಗು ವೈದ್ಯಕೀಯ ವಿಜ್ಞಾನ | ಕೊಡಗು ವೈದ್ಯಕೀಯ ವಿಜ್ಞಾನ ಸ೦ಸ್ಥೆಯಲ್ಲಿ 
ಸಂಸ್ಥೆಯಲ್ಲಿ ಟ್ರಾಮಾ ಸೆಂಟರ್‌ | ಟ್ರಾಮಾ ಸೆಂಟರ್‌ ವ್ಯವಸ್ಥೆ ಕಲ್ಪಿಸುವಂತೆ ಕೋರಿ 
ವ್ಯವಸ್ಥೆ ಕಲ್ಪಿಸುವಂತೆ |! ಯಾವುದೇ ಬೇಡಿಕೆ ಸರ್ಕಾರದಲ್ಲಿ 
ಬಹುಕಾಲದಿಂದ ಬೇಡಿಕೆ | ಸ್ಥೀಕೃತವಾಗಿರುವುದಿಲ್ಲ. 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಆ) | ಬಂದಿದಲ್ಲಿ ಇದುವರೆವಿಗೂ | ಅನ್ನಯಿಸುವುದಿಲ್ಲ. 
ಕೊಡಗು ವೈದ್ಯಕೀಯ ವಿಜ್ಞಾನ 
ಸಂಸ್ಥೆಯಲ್ಲಿ ಟ್ರಾಮಾ ಸೆಂಟರ್‌ 
ವ್ಯವಸ್ಥೆ ಆರಂಭ ಮಾಡದಿರಲು 
ಕಾರಣಗಳೇನು; 
ಇ) | ಕೊಡಗು ವೈದ್ಯಕೀಯ ವಿಜ್ಞಾನ | ಉದೃವಿಸುವುದಿಲ್ಲ. 
ಸಂಸ್ಥೆಯಲ್ಲಿ ಟ್ರಾಮಾ ಸೆಂಟರ್‌ 
ವ್ಯವಸ್ಥೆಯನ್ನು ಯಾವ 
ಕಾಲಮಿತಿಯೊಳಗೆ 
ಆರಂಭಿಸಲಾಗುವುದು? 


ಕಡತ ಸಂ: ಎಂಇಡಿ 11 ಸ್‌ ಎಫ್‌ 2022 


A 
ಡಾ। ಕ ಸುಧಾಕರ್‌) 


ಆರೋಗ್ಯ & ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 


